ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು . 


: 1337 

: 21.12.2018. 

: ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ 
ಸಭ್‌ಯಿಂದ ಚುನಾಯಿತರಾದವರು) 


: ಮಾನ್ಯ. ಉಪ ಮುಖ್ಯಮಂತ್ರಿಗಳು 


ಕಸ ಪ್ರಶ್ನ ] ಉತ್ತರ 

ಅ) | ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ 
ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಹೌದು. 
ಕ್ರೇಡಾಂಗಣಗಳು ಹಾನಿಗೊಳಗಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಆ) | ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡಿರುವ] ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸಂಭವಿನಿದ ಪ್ರವಾಹ 
ಕ್ರಮಗಳೇನು; " ಮತ್ತು ಭೂಕುಸಿತದಿಂದಾಗಿ ಮಡಿಕೇರಿಯ 

ಈಜುಕೊಳದ ಮೋಟಾರ್‌ ಪಂಪ್‌ ಮತ್ತು 
ಟೈಲ್ಸ್‌ಗಳಿಗೆ ಹಾನಿಯಾಗಿರುತ್ತದೆ. ಮೋಟಾರ್‌ ಪಂಪ್‌ 
ಈಗಾಗಲೇ ದುರಸ್ಥಿಪಡಿಸಲಾಗಿದ್ದು, ಈಜುಕೊಳದ 
ತಳಭಾಗಕ್ಕೆ ಆಗಿರುವ ಹಾನಿಯನ್ನು ಸರಿಪಡಿಸಲು 
"ಈಗಾಗಲೇ ಜಿಲ್ಲಾ ಪಂಚಾಯತ್‌ ವಲಯದಡಿ 
ಅನುದಾನ ನಿಗಧಿಪಡಿಸಲಾಗಿದ್ದು, ಶೀಘ್ರ ದುರಸ್ಮಿ 
ಕಾಮಗಾರಿ ಕೈಗೊಳ್ಳಲಾಗುವುದು. ಅಲ್ಲದೇ, 
ಮಡಿಕೇರಿಯ ಒಳಾಂಗಣ ಷಟಲ್‌ ಬ್ಯಾಡ್ಮಿಂಟಿನ್‌ 
ಹಾಲ್‌ಗೆ ಆಗಿರುವ ಹಾನಿಯನ್ನು ಸರಿಪಡಿಸಲು ಸಹ 
ಕ್ರಮವಹಿಸಲಾಗುತ್ತಿದೆ. | 

ಇ) ಯಾವ ಕಾಲಮತಿಯೊಳಣೆ ಸದರಿ | ಮಡಿಕೌರಿ `ಪನ್ಕಿಣದ ಈಜುಕೊಳದ ತಳಭಾಗಕ್ಕ್‌ 
ಶ್ರೇಡಾಂಗಣಗಳನ್ನು ದುರಸ್ಥಿ ಆಗಿರುವ ಹಾನಿಯನ್ನು ದುರಸ್ಥಿಪಡಿಸುವ ಬಗ್ಗೆ 
ಮಾಡಲಾಗುವುದು; ಈಗಾಗಲೇ ಈಜುಕೊಳದ ನೀರನ್ನು : ತೆರವುಗೊಳಿಸಿ, 

ಸೃಳಪರಿಶೀಲನೆ ಮಾಡಲಾಗಿದೆ. ಶೀಘ್ರ ಅಂದಾಜು 
ಪಟ್ಟಿಯನ್ನು ಸಿದ್ಧಪಡಿಸಿ, " ಮುರಸ್ಮಿ ಕಾಮಗಾರಿಯನ್ನು. 
| ಆರಂಭಿಸಿ, ಪೂರ್ಣಗೊಳಿಸಲಾಗುವುದು. . 

ಈ) | ಸದರಿ ಕ್ರೇಡಾಂಗಣಗಳ ಅಭಿವೃದ್ಧಿಗೆ ಸರ್ಕಾರ | ಸದರಿ ಕ್ರೀಡಾಂಗಣಗಳ ದುರಸ್ಥಿಗೆ ಜಿಲ್ಲಾ ಪಂಚಾಯತ್‌ 
ವಿಶೇಷ ಅನುದಾನ ಒದಗಿಸಿ, | ವಲಯದಲ್ಲಿ ಲಭ್ಯವಿರುವ . ಅನುದಾನವನ್ನು ಬಳಕೆ 
ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸುವುದೇ? ಮಾಡಲಾಗುತ್ತಿದ್ದು, ಹೆಚ್ಚುವರಿ ಅನುದಾನದ 

ಅಗತ್ಯವಿದ್ದಲ್ಲಿ ಪರಿಗಣಿಸಲಾಗುವುದು. | 


ಸಂಖ್ಯೆ: ಯುಸೇಜ 101 ಯುಸೇಭಾ 2018. 


GE 


(ಡಾ! ಜಿ. ಭರಮೇಶೃಥ್ಗು- 
ಉಷೆ ಮುಖ್ಯ ) 


ಸ್‌ 


i 


